ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 
ಗುರುವಾರ, ದಿನಾ೦ಕ 1ನೇ ಡಿಸೆ೦ಬರ್‌, 2೦1೮ 
(ಸಮಯ 'ಬೆಳಗ್ಗೆ : 10.30೦ ಗಂಟಿ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಒಂಬತ್ತನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಒಂಬತ್ತನೇ ಪಟ್ಟ 


2. ವರದಿಯನ್ಕೊಪ್ಲಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ, ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಖಾಸಗಿ ಸದಸ್ಯರುಗಳ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿ) ಅವರು - 
2೦16-17ನೇ ಸಾಅನ ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ 
ಸಮಿತಿಯ 1ನೇ ವರದಿಯನ್ನೊಪ್ಪಿಸುವುದು. 


3. ಮಹದಾಲು ಕಳಸಾ ಬಂಡೂರಿ ನಾಲಾ ಯೋಜನೆ ಕುರಿತು 
ಮುಂದುವರೆದ ವಿಶೇಷ ಚರ್ಚೆ ಹಾಗೂ ಸರ್ಕಾರದ ಉತ್ತರ 


4. ವಿತ್ತೀಯ ಕಾರ್ಯಕಲಾಪಗಳು 


2೦16-17ನೇ ಸಾಅನ ಪೂರಕ ಅಂದಾಜುಗಳ (2ನೇ ಕಂತು) ಮೇಲೆ ಚರ್ಚೆ, ಸರ್ಕಾರದ 
ಉತ್ತರ ಮತ್ತು ಮತಕ್ಕೆ ಹಾಕುವುದು. 


-: 2 1- 


೮. ಶಾಸನ ರಚನೆ 


|. ವಿಧೇಯಕವನ್ನು ಹಿಂಪಡೆಯುವುದು 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ಸಚಿವರು)ಅವರು:- 


2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಕೃಷಿ ಇಲಾಖೆ ಅಧಿಕಾರಿಗಳು 
ಮತ್ತು ಇತರೆ ಸಿಬ್ಬಂದಿಯ ವರ್ಗಾವಣಿ ನಿಯಂತ್ರಣ) ವಿಧೇಯಕವನ್ನು ಹಿಂಪಡೆಯಲು 
ಅನುಮತಿ ಕೋರುವುದು. 


11. ವಿಧೇಯಕಗಳನ್ನು ಮಂಡಿಸುವುದು. 
. ಶ್ರೀ ಸಿದ್ದರಾಮಯ್ಯ (ಮಾನ್ಯ ಮುಖ್ಯಮಂತ್ರಿಗಳು) ಅವರು:- 


ಅ) 2016ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸ೦ಖ್ಯೆ:4) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


. ಶ್ರೀ ಕೆ.ಜೆ. ಜಾರ್ಜ್‌ (ಮಾನ್ಯ ಬೆಂಗಳೂರು ಅಭಿವೃದ್ಧಿ ಹಾಗೂ ನಗರ ಯೋಜನಾ ಸಚಿವರು) 
ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಬೆ೦ಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
(2ನೇ ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
. ಶ್ರೀ ಜ. ರಮಾನಾಥ ರೈ (ಮಾನ್ಯ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಮರಗಳ ಸ೦ರಕ್ಷಣೆ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ತಿ 2- 


Il. ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


j: 


ಶ್ರೀ ಸಿದ್ದರಾಮಯ್ಯ (ಮಾನ್ಯ ಮುಖ್ಯಮಂತ್ರಿಗಳು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸ೦ಖ್ಯೆ:4) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ಧ, 
ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿ ನಿರತರ ನೋಂದಣಿ ಮತ್ತು 
ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದ್ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು)ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ ವೃತ್ತಿನಿರತರ 
(ತುರ್ತು ಸನ್ನಿವೇಶಗಳಲ್ಲಿ. ರಕ್ಷಣಿ ಮತ್ತು ನಿಯಂತ್ರಣ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

ಶ್ರೀ ಕಾಗೋಡು ತಿಮ್ಮಪ್ಪ (ಮಾನ್ಯ ಕಂದಾಯ ಸಚಿವರು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಭೂ ಸುಧಾರಣಿಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


. ಶ್ರೀ ಹೆಚ್‌.ವೈ. ಮೇಟ (ಮಾನ್ಯ ಅಬಕಾರಿ ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಅಬಕಾರಿ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಜಿಸಲೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ, ವಿಶ್ವೇಶ್ವರ ಹೆಗಡೆ ಕಾಗೇರಿ, 


ಕೆ.ಜಿ. ಬೋಪಯ್ಯ, ಎಸ್‌. ಸುರೇಶ್‌ ' ಕುಮಾರ್‌ ಮತ್ತು ಇತರರು - ರಾಜ್ಯದಲ್ಲ ಕಾನೂನು 
ಸುವ್ಯವಸ್ಥೆ ಹದಗೆಟ್ಟರುವ ವಿಷಯದ ಬಣ್ಣೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಜ.ಟ. ದೇವೇಗೌಡ, 
ಕೆ.ಎಂ.ಶಿವಅ೦ಗೇಗೌಡ ಮತ್ತು ಎನ್‌.ಹೆಚ್‌.ಕೋನರಡ್ಡಿ ಮತ್ತು ಇತರರು ಕೇಂದ್ರ ಸರ್ಕಾರವು 
ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಕಾರ್ಪೊರೇಟ್‌ ಸಂಸ್ಥೆಗಳಗೆ ಸಾಲ ಮನ್ನಾ 
ಮಾಡಿರುವಂತೆಯೇ ರೈತರ ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಸಹಕಾರ ಬ್ಯಾಂಕ್‌ಗಳಲ್ಲಿ 
ಪಡೆದಿರುವ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರ ಮತ್ತು 
ಭಾರತೀಯ ರಿಜರ್ವ್‌ ಬ್ಯಾಂಕಿನ ದಿನಾಂಕ: 14.11.2೦16ರ ಆದೇಶವನ್ನು ರೈತರಿಗೆ 
ಅನುಕೂಲವಾಗುವ ರೀತಿಯಲ್ಲ ಮಾರ್ಪಡಿಸುವ ಬಣ್ಣೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಎನ್‌.ಹೆಚ್‌.ಕೋನರಡ್ಡಿ, 
ಸಿ.ಎನ್‌, ಬಾಲಕೃಷ್ಣ ಮತ್ತು ನಾರಾಯಣಗೌಡ ಅವರುಗಳು ಕರ್ನಾಟಕ ರಾಜ್ಯದ ತೀರ 
ಹಿ೦ದುಳದ ಪ್ರದೇಶಗಳಾದ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್‌ ಕರ್ನಾಟಕ 
ಪ್ರದೇಶಗಳ ಸಮಗ್ರ ಅಭವೃದ್ಧಿಗಾಗಿ ಸರ್ಕಾರವು ಕ್ರಮಕ್ಕೆಗೊಳ್ಳದಿರುವುದರ ಖಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


4. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ, ಗೋವಿಂದ ಎಂ. ಕಾರಜೋಳ, 


ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌. ಸುರೇಶ್‌ ಕುಮಾರ್‌ ಮತ್ತು ಇತರರು - ಹೈದರಾಬಾದ್‌ - 
ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ಸಂವಿಧಾನದ ಅನುಚ್ಛೇದ 371 (ಜೆ)ಗೆ ತಿದ್ದುಪಡಿ 
ತಂದು ವಿಶೇಷ ಸ್ಥಾನಮಾನ ನೀಡಿದ್ದರೂ ಸಹ, ಅಲ್ಲನ ಜನರಿಗೆ ಅಗತ್ಯ ಸೌಲಭ್ಯ 
ಸಿಗದಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


-: 5; 


೮. ಶ್ರೀಯುತರುಗಳಾದ ಎಂ.ಟ. ಕೃಷ್ಣಪ್ಪ, ವೈ.ಎಸ್‌.ವಿ.ದತ್ತಾ, ಕೆ.ಎಂ. ಶಿವಅಂಗೇಗೌಡ, 
ಸಿ.ಎನ್‌.ಬಾಲಕೃಷ್ಣ, ಎಸ್‌.ಆರ್‌. ಶ್ರೀನಿವಾಸ್‌ ಮತ್ತು ಇತರರು - ರಾಜ್ಯದಲ್ಲ ಕೊಬ್ಬರಿ ಮತ್ತು 
ತೆ೦ಗಿನಕಾಯ ಬೆಳೆಯ ದರಗಳು ಕನಿಷ್ಟ ಮಟ್ಟಕ್ಕೆ ಕುಸಿದಿರುವುದರಿ೦ದ ತೆಂಗು ಬೆಳೆಗಾರರು 
ತೀವ್ರ ಅರ್ಥಿಕ ಸಂಕಷ್ಟದಲ್ಲರುವ ವಿಷಯದ ಬಣ್ಣಿ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಜೆ.ಆರ್‌. ಲೋಬೋ, ಅರಬೈಲ್‌ ಶಿವರಾಂ ಹೆಬ್ಬಾರ್‌, 
ಐ.ಎ. ಮೊಹಿದ್ದೀನ ಬಾವ, ಕೆ. ಅಭಯಚಂದ್ರ ಮತ್ತು ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಅವರುಗಳು 
- ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಗ್ರಾಮ ಮಟ್ಟದಲ್ಲ 
ನಮೂನೆ ೨ ಮತ್ತು 1ನ್ನು ನೀಡುವ ಕುರಿತು ಜನ ಸಾಮಾನ್ಯರು ಅನುಭವಿಸುವ ಬವಣೆಯ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಡಾ|ಕೆ. ಸುಧಾಕರ್‌, ಕ್ಯಾತಸಂದ್ರ ಎನ್‌. ರಾಜಣ್ಣ, ಕೆ. ಷಡಕ್ಷರಿ, 
ಆರ್‌. ನರೇಂದ್ರ ಹಾಗೂ ಇತರರು - ಇತ್ತೀಚೆಗೆ ರೂ. 5೦೦/- ಮತ್ತು ರೂ. 1೦೦೦/- 
ನೋಟುಗಳನ್ನು ರದ್ದುಪಡಿಸಿರುವುದರಿಂದ ರಾಜ್ಯದ ಜಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳ 
ಕಾರ್ಯಗಳು ಸ್ಥಗಿತಗೊಂಡಿದ್ದು, ಇದರಿಂದ ರೈತರ ಸಾಲ ಮರುಪಾವತಿ ಹಾಗೂ 
ಖಾತೆಯ೦ದ ಹಣವನ್ನು ಪಡೆಯಲು, ಹಾಲು ಉತ್ಪಾದಕರಿಗೆ ಹಣ ಬಟವಾಡೆ ಮಾಡಲು 
ಹಾಗೂ ಮಹಿಳಾ ಸ್ವ-ಸಹಾಯ ಗುಂಛಪುಗಳಗೆ ಹಣ ವಿತರಣೆಗೆ ತೊಂದರೆ ಉಂಟಾಗಿರುವ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಕ್ರೀಯುತರುಗಳಾದ ಅ.ಆರ್‌. ಪಾಟೀಲ್‌, ಜಾರಕಿಹೊಆ ಸತೀಶ್‌ ಲಕ್ಷ್ಮಣರಾವ್‌ ಮತ್ತು 
ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರುಗಳು - ಖ್ಯಾತ ಸಾಹಿತಿ ಹಾಗೂ ಸಂಶೋಧಕರಾಗಿದ್ದ 
ಎಂ.ಎಂ. ಕಲಬುರಗಿ ಅವರ ಹತ್ಯೆ ನಡೆದು ಒಂದು ವರ್ಷ ಕಳೆದರೂ ಇಲ್ಲಯವರೆಗೆ 
ಹಂತಕರನ್ನು ಹಿಡಿಯಲು ವಿಳ೦ಬವಾಗಿರುವ ಹಾಗೂ ಪ್ರಕರಣದ ತನಿಖೆಯ ಬೆಳವಣಿಗೆಯ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


-: 6 ;- 


೨. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಪಿ. ರಾಜೀವ್‌ ಮತ್ತು ಜ.ಆರ್‌. ಪಾಟೀಲ್‌ 
ಅವರುಗಳು - ರೈತರು ಬೆಳೆದ ಕಣ್ಣಗೆ ಹಳೆ ಬಾಕಿ ಹಣವನ್ನು ಪಾವತಿಸದೇ ಇರುವುದು, ಈ 
ಸಾಅನ ಕಣ್ಣನ ಬೆಲೆ ನಿಗದಿ ಮಾಡದೇ ಮತ್ತು ಯಾವುದೇ ಸಭೆಯನ್ನೂ ಸಹ 
ಕರೆಯದಿರುವುದರಿ೦ದ ರೈತರು ಆತಂಕಕ್ಕೆ ಒಳಗಾಗಿರುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


10. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಸಂಜಯ್‌ ಜ. ಪಾಟೀಲ್‌, 
ಗೋವಿಂದ ಎಂ. ಕಾರಜೋಳ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರುಗಳು - ಕೊಪ್ಪಳ 
ಜಲ್ಲೆಯ ಸಣ್ಣ ನೀರಾವರಿ ಇಲಾಖೆಯಲ್ಲ ಕಾಮಗಾರಿಗಳನ್ನು ಅನುಷ್ಟಾನಗೊಳಸದೇ 
ಜಲ್ಲುಗಳನ್ನು ಪಾವತಿಸಿ ಸರ್ಕಾರಕ್ಕೆ ಅರ್ಥಿಕ ನಷ್ಟ ಉಂಟು ಮಾಡಿರುವ ಬಣ್ಣೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


1 


11. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಅರವಿಂದ ಚ೦ದ್ರಕಾ೦ಂತ ಬೆಲ್ಲದ್‌, ಆನಂದ ಅಅಯಾಸ್‌ 
ವಿಶ್ವನಾಥ ಚಂದ್ರಶೇಖರ ಮಾಮನಿ ಹಾಗೂ ಗುರುಪಾದಗೌಡ ಸಂಗನಗೌಡ ಪಾಟೀಲ್‌, 


ಜ.ಆರ್‌. ಯಾವಗಲ್‌ ಮತ್ತು ದೊಡ್ಡಮನೆ ರಾಮಕೃಷ್ಣ ಸಿದ್ದಅಂಗಪ್ಪ ಇತರರು - ಗದಗ ಜಲ್ಲೆಯ 
ಕಪ್ಪತ್ತಗುಡ್ಡ ಪ್ರದೇಶವನ್ನು "ಸಂರಕ್ಷಿತ ಅರಣ್ಯ ಪ್ರದೇಶ” ದಿಂದ ಕೈಬಡುವ ಸರ್ಕಾರದ 
ಆದೇಶದಿಂದ ಗಣಿಗಾರಿಕೆಗೆ ಅವಕಾಶ ನೀಡಿದಂತಾಗಿ, ಸದರಿ ಪ್ರದೇಶದ ಮೇಲೆ ಪ್ರತಿಕೂಲ 
ಪರಿಣಾಮ ಜೀರಅರುವ ಕುರಿತು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


12.ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆಯ ಚಿ೦ತಾಮಣಿ ನಗರದ ಸರ್ಕಾರಿ 
ಮಾಧ್ಯಮಿಕ ಹಿರಿಯ ಬಾಲಕರ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಕ್ರಮವಾಗಿ ಖಾಸಗಿ 
ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ .ಮಾಡಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. | 


-: 7:- 


7. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು - 10101 Bank ನ ವಿಜಯಪುರ ಶಾಖೆಯಲ್ಲ 
ಸುಮಾರು 10೦ ಕೋಟಗೂ ಹೆಚ್ಚಿನ ಹಣ ದುರುಪಯೋಗದ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಅಂತಿಮ ಚಾರ್ಜ್‌ಶೀಟ್‌ ಸಲ್ಲಸುವಲ್ಲ ಆಗುತ್ತಿರುವ ವಿಳ೦ಬದ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು - ವಿಜಯಪುರದಿಂದ ಕೊರ್ತಿ ಕ್ರಾಸ್‌ವರೆಗಿನ 
ರಸ್ತೆ ಅರಅೇಕರಣ ಮತ್ತು ಅಭಿವೃದ್ಧಿಪಡಿಸಲು ಆಗುತ್ತಿರುವ ವಿಳ೦ಬ ಹಾಗೂ ಡೋಣಿ 
ನದಿ ಸೇತುವೆ ದುರಸ್ಥಿಪಡಿಸುವ' ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಜೆ.ಟ. ಪಾಟೀಲ್‌ ಅವರು - ಆಲಮಟ್ಟ ಜಲಾಶಯದಲ್ಲಿ ಮುಳುಗಡೆ ಆಗುತ್ತಿರುವ 
ಭೂಮಿಗಳ ಬೆಲೆಯನ್ನು ನಿರ್ಧರಿಸಲು ಸಮಿತಿ ರಚಿಸುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಅಪ್ಪಾಜಿ ಈ ಚನ್ನಬಸವರಾಜ್‌ ಶಂಕರರಾವ್‌ ನಾಡಗೌಡ ಅವರು - ಕೃಷ್ಣಾ ನದಿ 
ದಂಡೆಯಲ್ಲರುವ ರಕ್ಕಸಗಿ ಹಾಗೂ ಬಲದಿನ್ನಿ ಗ್ರಾಮಗಳಗೆ ನೀರಿನ ಸೌಲಭ್ಯ 
ಕಲ್ಪಸುವ ಸಲುವಾಗಿ ಡಿಸ್ಟ್ರಿಬ್ಯೂಟರಿ ಹಾಗೂ ಸಬ್‌ ಲ್ಯಾಟರಲ್‌ಗಳನ್ನು ನಿರ್ಮಿಸುವ 
ಬಗ್ಗೆ ಮಾನ್ಯ ಜಲಸ೦ಪ್ಯೂಲ ಸಚಿವರ ಗಮನ ಸೆಳೆಯುವುದು. 


೮. ಶ್ರೀ ಕೆ.ಅ. ಪ್ರಸನ್ನ ಕುಮಾರ್‌ ಅವರು - ಶಿವಮೊಗ್ಗ ನಗರದ ಬ.ಹೆಚ್‌. ರಸ್ತೆಯಿ೦ದ 
ಹೊಳೆಹೊನ್ನೂರು ರಸ್ತೆಯಲ್ಲರುವ ರೈಲ್ವೆ ಕ್ರಾಸ್‌ ಗೇಟ್‌ ಹಾಕಿದ ಸಂದರ್ಭದಲ್ಲ 
ಆಗುತ್ತಿರುವ ಟ್ರಾಫಿಕ್‌ ಜಾಮ್‌ಸಿಂದ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಬೃಹತ್‌ 
ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭವೃದ್ಧಿ ಸಚಿವರ ಗಮನ 
ಸೆಳೆಯುವುದು. 


-: 8 :- 


6. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು - ಕೊರಟಗೆರೆ ತಾಲ್ಲೂಕಿನ ದಾಸರಹಳ್ಳಿ 
ಗ್ರಾಮದ ಬಂಡೆ ಕಾರ್ಮಿಕರ ಮಕ್ಕಳ ಟೆಂಟ್‌ ಶಾಲೆಗಳಗೆ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸದಿರುವುದರಿ೦ದ ತೊಂದರೆಯಾಗಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಹಾಸನ ಅಲ್ಲೆ, ಚನ್ನರಾಯಪಟ್ಟಣ ಸರ್ಕಾರಿ 
ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ವೈ.ಎ. ನಾರಾಯಣಸ್ವಾಮಿ ಅವರು -ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆ ಮಾರ್ಗ 
ಹಾದುಹೋಗುತ್ತಿದ್ದು, ಸಂಚಾರ, ದಟ್ಟಣೆಯು ಹೆಚ್ಚಾಗಿರುವುದರಿಂದ ರೈಲ್ವೆ ಮೇಲು 
ಸೇತುವೆ / ರೈಲ್ವೆ ಕೆಳ ಸೇತುವೆ (೩೦೫8/80೦8) ಯನ್ನು ನಿರ್ಮಿಸುವ ಬಗ್ಗೆ 
ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 


೨. ಡಾ| ಸಿ.ಎನ್‌. ಅಶ್ವಥ ನಾರಾಯಣ ಅವರು - ಸಿ.ಎ ನಿವೇಶನ ಹಂಚಿಕೆ ನಿಯಮಗಳನ್ನು 
ಉಲ್ಲಂಘಿಸಿ ಜ.ಡಿ.ಎ. ವತಿಯಿ೦ದ ಪೂರ್ವಾಂಕರ ಸಂಸ್ಥೆಗೆ ಬಹುಮಹಡಿ ವಾಹನ 
ನಿಲ್ದಾಣ ನಿಲುಗಡೆಗೆ ಅನುಮತಿ ನೀಡಿರುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ 
ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು - ತುರುವೇಕೆರೆ ಪಟ್ಟಣದಲ್ಲ ಕಾಂಪ್ಷೆಕ್ಸ್‌ ನಿರ್ಮಾಣ 
ಕಾಮಗಾರಿ ಪ್ರಾರಂಭವಾಗಿ 8, ವರ್ಷಗಳು ಕಳೆದರೂ ಪೂರ್ಣಗೊಳಸದಿರುವ ಬಗ್ಗೆ 
ಮಾನ್ಯ ಪೌರಾಡಳತ ಹಾಗೂ ಸಾರ್ವಜನಿಕ ಉದ್ಯಮಗಳ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


-:9.- 


1. ಶ್ರೀ ಗುರುಪಾಟೀಲ್‌ ಶಿರವಾಳ್‌ ಮತ್ತು ಶ್ರೀ ಯು.ಜ. ಬಣಕಾರ ಅವರುಗಳು - 
ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಮಹರ್ಷಿ ವಾಲ್ಕೀಕಿ 
ಅಭಿವೃದ್ಧಿ ನಿಗಮ, ಶ್ರೀ ಐ.ಆರ್‌. ಅ೦ಬೇಡ್ಕರ್‌ ನಿಗಮ ಹಾಗೂ ಶ್ರೀ ದೇವರಾಜ್‌ ಅರಸು 
ಅಭಿವೃದ್ಧಿ ನಿಗಮದ ಸಾಲ ನೀಡುವ ಯೋಜನೆಗಳ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು - ಪರಿಶಿಷ್ಟ ಜಾತಿ / ಪರಿಶಿಷ್ಟ ವರ್ಗಗಳ ಮತ್ತು 
ಹಿ೦ದುಳದ ವರ್ಗಗಳ ಅಭಿವೃದ್ಧಿ ನಿಗಮಗಳ ವತಿಯಂದ ಈ ಹಿಂದೆ ನೀಡಲಾಗುತ್ತಿದ್ದ, 
ನೇರ ಸಾಲ ಸೌಲಭ್ಯ ಪದ್ಧತಿ 'ಕೈಜಟ್ಟು ಬ್ಯಾಂಕ್‌ಗಳ ಮುಖಾಂತರ ಸಾಲ ನೀಡುವ 
ವ್ಯವಸ್ಥೆಯಿ೦ದಾಗಿ ಅರ್ಹ ಫಲಾನುಭವಿಗಳಗೆ ಇಲಾಖಾ ಸೌಲಭ್ಯಗಳು ದೊರೆಯದಿರುವ 
ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು... 


13. ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರು - ಮಧುಗಿರಿ ತಾಲ್ಲೂಕು, ಹೊಸಕೆರೆ ಗ್ರಾಮದ 
ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿದು ಮಕ್ಕಳು ತೀವ್ರ ಗಾಯಗೊಂಡಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು - ತರೀಕೆರೆಯ ಸರ್ಕಾರಿ ಐ.ಟ.ಐ. ಕಾಲೇಜನ 
ಕಟ್ಟಡಕ್ಕೆ ಹಣ ಮಂಜೂರಾಗಿದ್ದರೂ ಕಳೆದ 5 ವರ್ಷಗಳ೦ದ ರೈಟ್ಸ್‌ ಕಂಪನಿಯವರು 
ಕಾಮಗಾರಿಯನ್ನು ಆರಂಭಸದಿರುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ 
ಸೆಳೆಯುವುದು. 


-: 10:- 

15. ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು - ಚಿ೦ತಾಮಣಿ ತಾಲ್ಲೂಕಿನ, ಕಸಬಾ ಹೋಬಳ ಕನಂಪಲ್ಲ 
ಗ್ರಾಮದ ಸರ್ವೆ ನಂ.1ರಣ್ರರುವ ಒಂದು ಎಕರೆ 25 ಗುಂಟೆ ಸರ್ಕಾರಿ ಹುಲ್ಲು ಬನ್ನಿ 
ಖರಾಖು ಜಮೀನನ್ನು ಈತನಕ ಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ ಹಾಗೂ ಸದರಿ 
ಜಮೀಸಿಸಲ್ಲ ನಿವೇಶನಗಳನ್ನು ಖರೀದಿಸಿರುವ ಸರ್ಕಾರಿ ನೌಕರರು ನಿವೇಶನ 
ಕಳೆದುಕೊಂಡು ತೊಂದರೆಯಲ್ಲರುವುದರ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


16. ಶ್ರೀ ಎಂ.ಕೃಷ್ಣಪ್ಪ (ಬೆಂಗಳೂರು ದಕ್ಷಿಣ) - ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ 
ಜಗಣಿ ಕೈಗಾರಿಕಾ ಪ್ರದೇಶಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ 
ಮಾನ್ಯ ನಗರಾಭಿವೃದ್ಧಿ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


17. ಕ್ರೀ ಸಿ.ಟ. ರವಿ ಅವರು - ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಸುತ್ತಿರುವ ಸಾವಿರಾರು 
ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಖಾಯಂಗೊಳಸುವುದು, ಖಾಅಯಿರುವ 
ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡುವುದು ಹಾಗೂ ನಿಯಮಗಳನ್ನು ಸರಳೀಕರಿಸುವ 
ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


18. ಶ್ರೀ ನಾರಾಯಣಸ್ವಾಮಿ ಎಸ್‌.ಎನ್‌. ಅವರು - ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ಜಲ್ಲೆಗಳಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಚಸುವ ಬಗ್ಗೆ 
ಮಾನ್ಯ ಜಲಸಂಪನ್ಮೂಲ ಸಚಿವರ ಗಮನ ಸೆಳೆಯುವುದು. 


19. ಶ್ರೀ ಜಿ.ಆರ್‌. ಯಾವಗಲ್‌ ಮತ್ತು ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್‌ 
ಅವರುಗಳು - ಮಲಪ್ರಭಾ ನೀರಾವರಿ ಯೋಜನೆಯ ಕಾಲುವೆಗಳನ್ನು 
ಅಧುನೀಕರಣಗೊಳಸುವ ಕಾಮಗಾರಿಗಳನ್ನು ಪ್ರಾರಂಭಸುವಲ್ಲ ಆಗುತ್ತಿರುವ ವಿಳಂಬದ 
ಬಗ್ಗೆ ಮಾನ್ಯ ಜಲಸಂಪನ್ಮೂಲ ಸಚಿವರ ಗಮನ ಸಚಿವರ ಸೆಳೆಯುವುದು. 


-: 11:- 


2೦.ಶ್ರೀ ಪಿ. ರಾಜೀವ್‌ ಅವರು - ವಿವಿಧ ವಸತಿ ಯೋಜನೆಗಳಡಿಯಲ್ಲ ಮಂಜೂರಾಗಿರುವ 


ಮನೆಗಳಲ್ಲ ಬಹಳಷ್ಟು ಮನೆಗಳು 'N್ಥಂt-ಂk' ಆಗಿದ್ದು, ಫಲಾನುಭವಿಗಳಗೆ ಹಣ 
ಅಡುಗಡೆಯಾಗದಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


21. ಶ್ರೀ ಗುರುಪಾಟೀಲ್‌ ಶಿರವಾಳ ಅವರು - ನಗರಾಭವೃದ್ಧಿ ಪ್ರಾಧಿಕಾರಗಳ ಮತ್ತು 
ಯೋಜನಾ ಪ್ರಾಧಿಕಾರದ ಸಂಸ್ಥೆಗಳಲ್ಲ ಈಗಾಗಲೇ ಖಾತೆ ತೆರೆದಿರುವ ನಿವೇಶನಗಳಗೆ 
ಕಟ್ಟಡ ಪರವಾನಿಗೆ ನೀಡುವ ಬಗ್ಗೆ ಮಾನ್ಯ ನಗರಾಭವೃದ್ಧಿ ಮತ್ತು ಹಜ್‌ ಸಚಿವರ 
ಗಮನ ಸೆಳೆಯುವುದು. 


2೦. ಶ್ರೀ ಸಾ.ರಾ. ಮಹೇಶ್‌ ಅವರು - ಲೋಕೋಪಯೋಗಿ ಇಲಾಖೆಯಲ್ಲ ಸಿ.ಆರ್‌.ಎಫ್‌ 
ಅನುದಾನವನ್ನು ಜಡುಗಡೆಗೊಳಸುವಲ್ಲ ತಾರತಮ್ಯವೆಸಗುತ್ತಿರುವುದರಿ೦ದ ಅಭವೃದ್ಧಿ 
ಕಾಮಗಾರಿಗಳು ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


23. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಾ.ರಾ. ಮಹೇಶ್‌, ಹೆಚ್‌.ಎಸ್‌. ಪ್ರಕಾಶ್‌, 


ಸಿ.ಎನ್‌. ಬಾಲಕೃಷ್ಣ ಮತ್ತು ಕೆ.ಎಂ. ಶಿವಅಂಗೇಗೌಡ ಅವರುಗಳು - ಹಾಸನ ಜಲ್ಲೆಯಲ್ಲ 
ಕೊಣನೂರು ಗ್ರಾಮ ಪಂಚಾಯ್ತಯನ್ನೊಳಗೊಂಡಂತೆ 2೭೦16ರಲ್ತ 
ಮುಕ್ತಾಯವಾಗುವ ಗ್ರಾಮಪ೦ಚಾಯ್ತಗಳಗೆ ಅಧ್ಯಕ್ಷ / ಉಪಾಧ್ಯಕ್ಷರ ಚುನಾವಣೆ 
ನಡೆಸಲು ಆದೇಶವಾಗಿದ್ದರೂ ಸಹ ಉದ್ದೇಶ ಪೂರ್ವಕವಾಗಿ ನಿಗದಿತ ಅವಧಿಯೊಳಗೆ 
ಚುನಾವಣೆಯನ್ನು ನಡೆಸದೇ, ಕಾನೂನು ಉಲ್ಲಂಘಿಸಿರುವ ಸಂಬಂಧಪಟ್ಟ 
ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ದಾಖಲಸಿ ಸೂಕ್ತ ಕ್ರಮಕೈಗೊಳ್ಳುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ,ಮತ್ತು ಪಂಚಾಯತ್‌ ರಾಜ್‌ ಸಚಿವರ. ಗಮನ 
ಸೆಳೆಯುವುದು. 


24, ಶ್ರೀ ಎನ್‌. ಚೆಲುವರಾಯಸ್ವಾಮಿ ಅವರು - ಹುಬ್ಬಳ್ಳಿ - ಬೆಳಗಾಂ ಹೆದ್ದಾರಿಯನ್ನು 
ಚತುಷ್ಟತ ರಸ್ತೆಯನ್ನಾಗಿ ಪರಿವರ್ತಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


sl 


-: 12:- 


2೮. ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು - ಮೈಸೂರು ಮತ್ತು ಮಂಡ್ಯ ಜಲ್ಲೆಯ ರೈತರ ಸಾಕು 
ಪ್ರಾಣಿಗಳಗೆ ಕುಡಿಯುವ ನೀರಿಗಾಗಿ, ಮೇವಿನ ದೃಷ್ಟಿಯಿಂದ ಹಾಗೂ ಈಗಾಗಲೇ 
ಬಂದಿರುವ ಬೆಳೆಗಳನ್ನು ಉಳಸಿಕೊಳ್ಳಲು ಕಾವೇರಿ ನದಿಯ ನೀರನ್ನು ಕನಿಷ್ಠ 5 ದಿನ 
ನಾಲೆಗಳಗೆ ಹರಿಸುವ ಬಗ್ಗೆ ಮಾನ್ಯ ಜಲಸಂಪನ್ಮೂಲ ಸಚಿವರ ಗಮನ ಸೆಳೆಯುವುದು. 


26.ಶ್ರೀ ಆರ್‌. ಅಶೋಕ್‌ ಅವರು - ಬೆಂಗಳೂರು ನಗರದಲ್ಲ ಸಾರ್ವಜನಿಕರ ಪ್ರತಿರೋಧ 
ಪರಿಗಣಿಸಿ "ಸ್ಟೀಲ್‌ ಜ್ರಡ್ಜ್‌' ಯೋಜನೆಯನ್ನು ಕೈಜಡುವ ಬಗ್ಗೆ ಮಾನ್ಯ ಬೆಂಗಳೂರು 
ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


27. ಶ್ರೀ ವಿಶ್ವನಾಥ್‌ ಈ. ಪಾಟೀಲ್‌ ಅವರು - ಬೆಳಗಾವಿಯ ಮಾಹೇಶ್ವರಿ ಅಂಥ ಮಕ್ಕಳ 
ಶಾಲೆಗೆ ಬಾಕಿ ಇರುವ ಅನುದಾನವನ್ನು ತಕ್ಷಣವೇ ಚಡುಗಡೆ ಮಾಡುವ ಬಗ್ಗೆ ಮಾನ್ಯ 
ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


ಐ8.ಶ್ರೀ ಕೆ. ಶಿವಮೂರ್ತಿ ಅವರು - ಶಿಕ್ಷಣ ಇಲಾಖೆಯ ಪರಿಶಿಷ್ಟ ಜಾತಿಯ ವಿದ್ಯಾ 
ಸಂಸ್ಥೆಗಳಗೆ ಅನುದಾನ ಬಡುಗಡೆ ಮಾಡದಿರುವುದರಿಂದ ಉಂಟಾಗಿರುವ ಗಂಭೀರ 
ಪರಿಸ್ಥಿತಿಯ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ 
ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


29. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು - ಸರ್ಕಾರದ ವತಿಯಿಂದ ಈರುಳ್ಳಿ ಖರೀದಿ 
ಕೇಂದ್ರದ ಅವಧಿಯನ್ನು ದಿನಾಂಕ: 112.2೦16 ರವರೆಗೆ ವಿಸ್ತರಿಸುವ ಬಣ್ಣ 
ಮಾನ್ಯ ಕೃಷಿ ಮಾರುಕಲ್ಲೆ ಮತ್ತು ತೋಟಗಾರಿಕೆ ಸಚವರ ಗಮನ ಸೆಳೆಯುವುದು. 


30.ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ 
ಸಂಬಂಧಿಸಿದ ಹಲವಾರು ಮತಗಟ್ಟೆ ಅಧಿಕಾರಿಗಳು ಮತದಾರರ ಪಟ್ಟಯಲ್ಲ ಉದ್ದೇಶ 
ಪೂರ್ವಕವಾಗಿ ಹೆಸರುಗಳನ್ನು ತೆಗೆದು ಹಾಕುವುದಲ್ಲದೆ, ಬೇರೆ ಸ್ಥಳಗಳಲ್ಲರುವ ತಮಗೆ 
ಬೇಕಾದವರ ಹೆಸರುಗಳನ್ನು ಸೇರ್ಪಡೆಗೊಳಸುತ್ತಿರುವುದರಿಂದ ಮತದಾರರಿಗೆ 
ತೊ೦ದರೆಯುಂಟಾಗಿದ್ದು, ಇದಕ್ಕೆ ಕಾರಣರಾದವರ ಮೇಲೆ ನಿಯಮಾನುಸಾರ 
ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


13 


-: 13:- 


31. ಶ್ರೀಯುತರುಗಳಾದ ಅ.ಜ. ನಿಂಗಯ್ಯ, ಜ.ಆರ್‌. ಪಾಟೀಲ್‌, ಎಸ್‌. ಸುರೇಶ್‌ ಕುಮಾರ್‌, 
ಕೆ.ಎಸ್‌. ಪುಟ್ಟಣ್ಣಯ್ಯ, ಕ್ಯಾತಸಂದ್ರ ಎನ್‌. ರಾಜಣ್ಣ ಮತ್ತು ಇತರರು - ಅಭವೃದ್ಧಿ 
ಹೊಂದುತ್ತಿರುವ ನಮ್ಮ ದೇಶದಲ್ಲ ಮಹಾಮಹಿಮರ, ರಾಷ್ಟ್ರನಾಯಕರ ಹೆಸರಿನಲ್ಲ 
ಜಯಂತಿಗಳನ್ನು ಆಚರಿಸುವ ಸಂದರ್ಭದಲ್ಲ ಸರ್ಕಾರಿ ರಜೆಯನ್ನು ಘೋಷಿಸುವುದರ 
ಅವಶ್ಯಕತೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


32. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು - ಹೆಚ್ಚಿನ ಸಂಖ್ಯೆಯಲ್ಲ ಕ್ರೀಡಾ ಪಟುಗಳು 
ಇರುವ ಮುಧೋಳ ನಗರದಲ್ಲ ಕ್ರೀಡಾ ಹಾಸ್ಟೆಲ್‌ ಮ೦ಜೂರು ಮಾಡುವುದು ಮತ್ತು 
ಕೋಚ್‌ ನೇಮಕ ಮಾಡುವ ಬಗ್ಗೆ ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


39. ಶ್ರೀ ಚ.ಅ. ನಿಂಗಯ್ಯ ಅವರು - ರಾಜ್ಯದ ಮೊರಾರ್ಜ ದೇಸಾಯಿ ವಸತಿ ಶಾಲೆಗಳಲ್ಲ, 
ಪದವಿ ಪೂರ್ವ ಕಾಲೇಖುಗಳಲ್ಲ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ 
15೦ಕ್ಕೂ ಹೆಚ್ಚು ಉಪನ್ಯಾಸಕರುಗಳನ್ನು ಕೆಲಸದಿಂದ ತೆಗೆದು ಹಾಕಿರುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


34. ಶ್ರೀಯುತರುಗಳಾದ ಎಂ.ಟ.ಕೃಷ್ಣಪ್ಪ, ವೈ.ಎಸ್‌.ವಿ.ದತ್ತಾ, ಎನ್‌.ಹೆಚ್‌. ಕೋನರಡ್ಡಿ ಮತ್ತು 


ಎಂ.ಕೃಷ್ಣಾರೆಡ್ಡಿ ಅವರು - ದಿನಾ೦ಕ:21.1೦.2015 ರಂದು ಬೆಂಗಳೂರಿನ ವಿಧಾನಸೌಧದ 
ಪಠ್ಚಿಮ ದ್ವಾರದ ಮೂಲಕ ವಕೀಲರೊಬ್ಬರು ವಾಹನ ಸಂಖ್ಯೆ:ಕೆಎ-೦4-ಎ೦ಐ೦- 
೨೦15ರಲ್ಲಿ ಭಾರಿ ಮೊತ್ತದ ಹಣವನ್ನು ಸಾಗಿಸುತ್ತಿದ್ದ ಪ್ರಕರಣವನ್ನು ಮುಚ್ಚಿ ಹಾಕಲು 
ಪ್ರಯತ್ನಿಸುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


35.ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು - ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ 
ಸಹಕಾರಿಯ ಮತ್ತು ಅದರಿನ ಕಲ್ಯಾಣ ಪತ್ತಿನ ಸೌಹಾರ್ದ ಅಧ್ಯಕ್ಷರು ನಕಲ 
ದಾಖಲೆಗಳನ್ನು ಸೃಷ್ಠಿಸಿ ಸಾರ್ವಜನಿಕರಿಗೆ ವಂಚಿಸುತ್ತಿರುವ ವಿಷಯದ ಬಗ್ಗೆ 
ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ ಸೆಳೆಯುವುದು. 


೬ 14:- 


8. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


. ಶ್ರೀ ಬಸವರಾಜ ಎಸ್‌. ಬೊಮ್ಮಾಯಿ ಅವರು - "ಕೆ.ಯು.ಡಬ್ಯ್ಯೂ. ಎಸ್‌ ಅಂಡ್‌ 
ಡಿ.ಬ.ಯಿಂದ ಕೈಗೊಂಡಿರುವ ₹ ಕಾಮಗಾರಿಗಳ' ಬಗ್ಗೆ ದಿನಾ೦ಕ: 2೨.1.೭೦16 ರಂದು 
ಸದನದಲ್ಲ ಉತ್ತರಿಸುವ ಪ್ರಶ್ನೆ ಗಳ 7ನೇ ಪಟ್ಟಯಲ್ಲನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 
೨4(8೦7)ಕ್ಕೆ ಒದಗಿಸಿರುವ ಉತ್ತರಕ್ಕೆ 2008084 ಅರ್ಧ ಗಂಟಿ ಕಾಲ 
ಚರ್ಚಿಸುವುದು. 


. ಶ್ರೀ ಜೆ.ಆ. ಪಾಟೀಲ್‌ ಅವರು - “ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲ "8-1/೩61'ನ್ನು 


ಸಮರ್ಪಕವಾಗಿ ಅನುಷ್ಟಾನಗೊಳಸಿ. ರೈತರಿಗೆ ಸಕಾಲದಲ್ಲಿ 'E-payment’ 
ಜಾರಿ ಮಾಡುವ ಖಗ್ಗೆ” ದಿನಾಂಕ: 25.1.೭2೦16ರ ಗಮನ ಸೆಳೆಯುವ ಸೂಚನೆಯಲ್ಲ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು - “ಶಾಲಾ - ಕಾಲೇಜುಗಳ ಕಟ್ಟಡಗಳ 
ದುರಸ್ಥಿ”. ಬಗ್ಗೆ. ದಿನಾಂಕ: ೦.12೦16 ರಂದು ಸದನದಲ್ಲ ಉತ್ತರಿಸುವ 
8ನೇ ಪಟ್ಟಯಲ್ಲನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 119(1451ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


. ಶ್ರೀ ಎನ್‌. ಚೆಲುವರಾಯಸ್ವಾಮಿ ಅವರು - “ಸೌರ ವಿದ್ಯುತ್‌ ಘಟಕಗಳ ಸ್ಥಾಪನೆ” ಬಗ್ಗೆ 
ದಿನಾಂಕ: ೨೮.1.2೦1೮ ರಂದು ಸದನದಲ್ಲ ಉತ್ತರಿಸುವ 5ನೇ ಪಣಟ್ಟಯಲ್ಲನ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ:61(1049೨)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧಗಂಟಿ ಕಾಲ ಚರ್ಚಿಸುವುದು 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - “ಹಾಸನ ಜಲ್ಲೆ ಸಕಲೇಶಪುರ ಮತ್ತು 
ಆಲೂರು ತಾಲ್ಲೂಕಿನಲ್ಲಿ ಆನೆ ದಾಳಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಹಾಗೂ 
ಆನೆ ಕಾರಿಡಾರ್‌ ಸ್ಥಾಪನೆ ಬಗ್ಗೆ?” ದಿನಾಂಕ: 3೦.1.2೦16 ರಂದು ಗಮನ ಸೆಳೆಯುವ 
ಸೂಚನೆಯಲ್ಲ ಒದಗಿಸಿರುವ. ಉತ್ತರಕ್ಕೆ. ಸಂಬ೦ಧಿಸಿದಂತೆ.. ಅರ್ಧಗಂಟೆ. ಕಾಲ 
ಚರ್ಚಿಸುವುದು. 


ಭುತಿ 


-: 15:- 


೨. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1. ನಿರ್ಣಯ 


ಅ) ಶ್ರೀ ಕೆ. ಗೋಪಾಲಯ್ಯ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 
“೨8೦೦ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ತುಳು ಭಾಷೆಯನ್ನು 


ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ 


ತರುವ ಬಗ್ಗೆ” ಈ ಸದನವು ಸರ್ಕಾರವನ್ನು ಒತ್ತಾಯಿಸುತ್ತದೆ. 


ಆ) ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


“ಸತತವಾದ ಬರದಿಂದ ಕಂಗೆಟ್ಟರುವ ರಾಜ್ಯದ ರೈತರ, ಕೃಷಿ ಕಾರ್ಮಿಕರ ಮತ್ತು 
ಗ್ರಾಮೀಣ ಭಾಗದ ಸ್ವಸಹಾಯ ಸಂಘಗಳ ಸಹಕಾರಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು 
ಮತ್ತು ವಿವಿಧ ನಿಗಮ ಮಂಡಳಗಳಂದ ಪಡೆದ ಸಾಲವನ್ನು ಸಂಪೂರ್ಣ ಮನ್ನಾ 
ಮಾಡುವುದು, ಬೆಳೆಗಳಗೆ ಕೃಷಿ ಬೆಲೆ ನಿಗದಿ ಆಯೋಗ ಲೆಕ್ಕ ಹಾಕಿರುವ ಖರ್ಚು ಮತ್ತು 
ಅದರ ಮೇಲೆ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸ್ಸಿನಂತೆ ವೈಜ್ಞಾನಿಕ ಪರಿಹಾರ ' 
ಕೊಡುವುದು ಹಾಗೂ 2೦೦೨ರ ಕೇಂದ್ರ ಸರ್ಕಾರದ 'ರಾಷ್ಟ್ರೀಯ ಬರ ನಿರ್ವಹಣೆ 
ಮಾರ್ಗಸೂಚಿ'ಯನ್ವಯ ಬರ ನಿರ್ವಹಣೆ ಮಾಡುವುದು ಈ ಮೂರು ಸೇರಿದಂತೆ ವಿಶೇಷ 
ಪ್ಯಾಕೇಜ್‌ನ ಒಟ್ಟು ಅರ್ಥಿಕ ಜವಾಬ್ದಾರಿಯಲ್ಲ ಶೇಕಡ 35 ರಷ್ಟು ರಾಜ್ಯ ಸರ್ಕಾರವು 
ವಹಿಸಿಕೊಳ್ಳಬೇಕೆಂದು ಮತ್ತು ಶೇಕಡ 6ರರಷ್ಟನ್ನು ಕೇಂದ್ರ ಸರ್ಕಾರ ನೀಡಬೇಕೆಂದು 


ಒತ್ತಾಯಿಸುವ ಬಗ್ಗೆ ” ಈ ಸದನವು ಸರ್ಕಾರವನ್ನು ಒತ್ತಾಯಿಸುತ್ತದೆ. 


-; 16:- 


11. ಖಾಸಗಿ ಸದಸ್ಯರ ವಿಧೇಯಕವನ್ನು ಪರ್ಯಾಲೋಜಚಿಸುವುದು ಹಾಗೂ 
ಅಂಗೀಕರಿಸುವುದು 


ಶ್ರೀ ಕೆ. ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) ೭೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ) 
ವಿಧೇಯಕವನ್ನು (2೦15ರ ಖಾಸಗಿ ಸದಸ್ಯರ ವಿಧೇಯಕ-೦೨) 
ಪರ್ಯಾಲೋಚಿಸಬೇಕೆ೦ಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಎಸ್‌.ಮೂರ್ತಿ 
ಕಾರ್ಯದರ್ಶಿ (1/€) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


